ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1298(1527) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ ಚಂದ್ರಶೇಖರ್‌ ಬಿ. ಪಾಟೀಲ್‌ ಪದವೀಧರರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 

ವಿಷಯ: ಅನುಚ್ನೇದ 371 (0) ರಂತೆ ಕೇಂದ್ರ ಕಛೇರಿಯಿಂದ ನೌಕರರನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕ 


ವರ್ಗಾಯಿಸುವ ಬಗ್ಗೆ 


ಅನುಚ್ಛೇದ 3710) ತಿದ್ದುಪಡಿಯಾದ ನಂತರ ಯಾವ ಯಾವ ಇಲಾಖೆಗಳಲ್ಲಿ ಕೇಂದ್ರ 
ಕಛೇರಿಯಿಂದ ನೌಕರರನ್ನು ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಕೆಲಸ ಮಾಡಲು, ಯಾವ 
ಯಾವ ಅಧಿಕಾರಿ/ನೌಕರರಿಗೆ ಯಾವ ಹುದ್ದೆಯಿಂದ ಯಾವ ಹುದೆಗಳಿಗೆ ಮುಂಬಡ್ತಿ 
ನೀಡಲಾಗಿದೆ? (ಹೆಸರು, ಹುದ್ದೆ, ಇಲಾಖಾವಾರು ಮಾಹಿತಿ ಒದಗಿಸುವುದು) 


